ವಿಧಾನ ಪರಿಷತು 


ಚುಕಿ ಗುರುತಿನ ಪಶ್ನೆ ಸಂಖ್ಯ : 


ಸದಸ್ಯರ ಹೆಸರು" 


ಉತ್ತರಿಸಬೇಕಾದ ದಿನಾಂಕ 


1443 

ಶ್ರೀ ಮೋಹನ್‌ ಕುಮಾರ್‌ ಕೊಂಡಜ್ಜಿ 
(ನಾಮ ನಿರ್ದೇಶನ ಹೊಂದಿದವರು) 
23- 09- 2021 


ಕ್ರ.ಸಂ. 


ಪ್ರಶ್ನೆಗಳು 


ಉತ್ತರ 


2020-21 ಮತ್ತು 2021-22ನೇ ಸಾಲಿನಲ್ಲಿ 


ಇದುವರೆಗೂ ವಾರ್ತಾ ಮತ್ತು 
"| ಸಾರ್ವಜನಿಕ ಸಂಪರ್ಕ ಇಲಾಖೆಯ 
ವತಿಯಿಂದ ಜಾಹೀರಾತು ಪ್ರಚಾರ 


ಫಲಕಗಳ (Display Advertisement 
through” Hoardings) ಮೂಲಕ 
ನೀಡಿರುವ ಜಾಹೀರಾತುಗಳು ಎಷ್ಟು; 
ಯಾವ ಏಜೆನ್ಸಿಗಳಿಗೆ ನೀಡಲಾಗಿದೆ; 
ಅವುಗಳ .ಒಟ್ಟು ಅಂದಾಜು ವೆಚ್ಚ 
ಎಷ್ಟು? ° 


2020-21 ಮತ್ತು 2021-22ನೇ ಸಾಲಿನಲ್ಲಿ ವಾರ್ತಾ 
ಮತ್ತು `' ಸಾರ್ವಜನಿಕ ಸಂಪರ್ಕ ಇಲಾಖೆಯ 
ವತಿಯಿಂದ ಜಾಹೀರಾತು ಪ್ರಚಾರ ಫಲಕಗಳ 
(Display Advertisement through Hoardings) 
ಮೂಲಕ ವೀಡಿರುವ ಜಾಹೀರಾತು ವಿವರಗಳು: 


2020-21ನೇ ಸಾಲಿನಲ್ಲಿ 

1) ನೀಡಿರುವ ಜಾಹೀರಾತುಗಳು - ನಾಲ್ಕು 

2 ಏಜೆನ್ಸಿ (ಅನುಷ್ಠಾನಗೊಳಿಸಿದ ಸಂಸೆ - 
ರಾಜ್ಯ ಸರ್ಕಾರಿ ಸ್ವಾಮ್ಯದ ಮೆ: ಮಾರ್ಕೆಟಿಂಗ್‌ 
ಕಮ್ಯುನಿಕೇಷನ್‌ ಅಂಡ್‌ ಅಡ್ಡರ್ಟೈಸಿಲಗ್‌ 
ಲಿಮಿಟೆಡ್‌, ಬೆಂಗಳೂರು. 

3 ಒಟ್ಟು ವೆಜ್ಜ್‌ - ಇಲಾಖಾ ಪ್ರಚಾರ ಫಲಕಗಳ 
ಮೂಲಕ ಪ್ರಚಾರಕ್ಕೆ ರೂ. 6,01,45,500/- 
(ಅನ್ನ್ವಯವಾಗುವ ತೆರಿಗೆ ಪ್ರತ್ಯೇಕ) 

4 ಖಾಸಗಿ ಪ್ರಚಾರ ಫಲಕಗಳ ಮೂಲಕ 
ಪ್ರಚಾರಕ್ಕೆ ರೂ. 493,50,000/- (ಅನ್ವಯ 
ವಾಗುವ ತೆರಿಗೆ ಪ್ರತ್ಯೇಕ) 
2021-22ನೇ ಸಾಲಿನಲ್ಲಿ 

1 ನೀಡಿರುವ ಜಾಹೀರಾತುಗಳು - ಎರಡು 

2೨ ಏಜೆನ್ಸಿ (ಅನುಷ್ಠಾನಗೊಳಿಸಿದ ಸಂಸ್ಥೆ) - 
ರಾಜ್ಯ ಸರ್ಕಾರಿ ಸ್ವಾಮ್ಯದ . ಮೆ: ಮಾರ್ಕೆಟಿಂಗ್‌ 
ಕಮ್ಯುನಿಕೇಷನ್‌ ಅಂಡ್‌ ಅಡ್ಡರ್ಟೈಸಿ೦ಗ್‌ 
ಲಿಮಿಟೆಡ್‌, ಬೆಂಗಳೂರು " 

3 ಒಟ್ಟು ವೆಚ್ಚ್‌ - ರೂ.1,92,07,658/- (ಅನ್ವಯ 
ವಾಗುವ ತೆರಿಗೆ ಪ್ರತ್ಯೇಕ) 


(6 


 |2021-22 ರಲ್ಲಿ Display 


Advertisements through Hoardings 
ಕುರಿತು ಬಾರ್ತಾ ಮತ್ತು ಸಾರ್ವಜನಿಕ 
ಸಂಪರ್ಕ ' ಇಲಾಖೆಯ ಮೇಲೆ ರಾಜ್ಯ 
ಉಚ್ಚಿ ನ್ಯಾಯಾಲಯದಲ್ಲಿ; ಕೇಸ್‌ ಗಳು 
ದಾಖಲಾಗಿವೆಯೆಳ ಏಕೆ ದಾಖಲಾಗಿದೆ? 
(ವಿವರ ನೀಡುವುದು) 


ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ | 
ಒಂದು ರಿಟ್‌ ಅರ್ಜಿ ದಾಖಲಾಗಿದೆ. 4 
ಮಿಷನ್‌ ಬೆಂಗಳೂರು - 2022 ಕಾರ್ಯಕ್ರಮದ 
ಕುರಿತು ಬೆಂಗಳೂರು ನಗರದ ಹೊರ ವಲಯದ 
ಪುಮುಖ ಸ್ಮಳಗಳಲ್ಲಿ ಲಭ್ಯವಿರುವ ವಿವಿಧ 
ಅಳತೆಯ ಪ್ರಚಾರ ಫಲಕಗಳಲ್ಲಿ ಪ್ರಚಾರ 
ಕೈಗೊಳ್ಳಲು ಕರ್ನಾಟಿಕ ಸಾರ್ಮಜನಿಕ 
ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 
1999ರ ಕಲಂ 4ಜಿ) ರಡಿ ಹೊರಡಿಸಲಾದ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಆಇ 18 ವೆಚ್ಚ-|. 
12/2021, ದಿನಾ೦ಕ:24/02/2021 ಕೈ ತಡೆಯಾಜ್ಞೆ 
ನೀಡಲು . ಹಾಗೂ ಕಾರ್ಯಕ್ರಮದ 
ಅನುಷ್ಠಾನವನ್ನು PP ನಿಯಮಗಳ ರೀತ್ಯಾ 
ಟೆಂಡರ್‌ ಕರೆದು ಅನುಷ್ಠಾನಗೊಳಿಸಲು wt of 
Certiorari SNe Writ of Mandamus ಆದೇಶ 
ಹೊರಡಿಸುವಂತೆ ಕೋರಿ ಮಾಸ್ಯ ಉಚ್ಚ್‌ 
ನ್ಯಾಯಾಲಯದಲ್ಲಿ ಮೆ:ಸ೦ಂಜಯ್‌ 
ಮಾರ್ಕೆಟೆಂಗ & ಪಬ್ಲಿಸಿಟಿ ಸರ್ವಿಸಸ್‌, 
ಬೆಂಗಳೂರು ಇವರು ರಿಟ್‌ ಅರ್ಜಿ ಸಂಖ್ಯೆ: 
8994/2021ನ್ನು ದಾಖಲಿಸಿರುತ್ತಾರೆ. 


ಕೆಸಿಐ-ಪಿಐಪಿ/259/2021 


(ಬಸವರಾಜ ಬೊಮ್ಮಾಯಿ)” 
ಮುಖ್ಯಮಂತ್ರಿ 


